@ ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 193(294) 
ಸದಸ್ಯರ ಹೆಸರು ಶ್ರೀ ಕಾಂತರಾಜು (ಬಿ.ಎಂ.ಎಲ್‌) 
ಉತ್ತರಿಸಬೇಕಾದ ದಿನಾಂಕ: 04.03.2020 
ಉತ್ತರಿಸುವ ಸಚಿವರು ಕೃಷಿ ಸಚಿವರು 
Wi ಉತರ 


per) 


ಅ) ಪ್ರಧಾನ ಮಂತ್ರಿ ಫಸಲ್‌ ಬೀಮಾ 
ಯೋಜನೆಯಡಿಯಲ್ಲಿ ಖಾಸಗಿ 
ಸಂಸ್ಥೆಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ 
Jb 
ರೂಪಿಸಿಕೊಂಡಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಪ್ರಧಾನ ಮಂತ್ರಿ ಫಸಲ್‌ ಭೀಮಾ ಯೋಜನೆಯಡಿಯಲ್ಲಿ ಖಾಸಗಿ ವಿಮಾ 
ಸಂಸ್ಥೆಗಳು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಯಮಗಳನ್ನು ರೂಪಿಸಿಕೊಂಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 


ಆದರೆ ಸದರಿ ಯೋಜನೆಯನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವ ರು 


ದ್ರ 
ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್‌ ಭೀಮಾ ಯೋಜನೆ ಎಂದು 


ರಾಜ್ಯದಲ್ಲಿ ಅನುಷ್ಲಾನಗೊಳಿಸಲಾಗುತ್ತಿದೆ. 


ಆ) ಬಂದಿದ್ದಲ್ಲಿ, 
ಹಣವನ್ನು ಪಾವತಿಸಿದ್ದೆರೂ ಸಹ 
ಅವರಿಗೆ ವಿಮಾ ಸೌಲಭ್ಯದ ಮೊತ್ತವು 


ಪಾವತಿಯಾಗದೆ 


ಸಂಕಷ್ಟದಲ್ಲಿರುವುದು ನಿಜವೇ; 


ನಿಯಮಾಪಳಿಗಳಿಂದ ರೈತರು 


ಣು) "ಕಳೆದ 2 ವರ್ಷಗಳಲ್ಲಿ 
ತುಮಕೂರು ಫಸಲ್‌ 
ಬೀಮಾ ಯೋಜನೆಯಲ್ಲಿ ಮುಂಗಾರು 
ಮತ್ತು ಹಿ೦ಗಾರು ಬೆಳೆಗಳಿಗೆ ರೈತರು 
ತುಂಬಿರುವ 


ನೆಷ್ಟು; 
ಬ; 


ಜಿಲ್ಲೆಯಲ್ಲಿ 
[se] [se] 


ವಿಮಾ ಕಂತಿನ ಹಣ 


ತುಮಕೂರು ಜಿಲ್ಲೆಯಲ್ಲಿ 2017- 
18 ಹಾಗೂ 2018-19 ರ ಫಸಲ್‌ 


2017 ಮುಂಗಾರು WK | 
2017-18 ಹಿಂಗಾರು& ಬೇಸಿಗೆ 


ರೈತರ ವಿಮಾ ಕಂತು 
(ರೂ.ಕೋಟಿಗಳಲ್ಲಿ) 


NT 6.32 
ರೈತರು ಬೆಳೆ ಎಮೆಗೆ 
ನೊಂದಣಿ ಮಾಡಿರುವುದಿಲ್ಲ 


2018 ಮುಂಗಾರು 5.91 
2018-19 ಹಿಂಗಾರು& ಬೇಸಿಗೆ 0.0030 
12.233 


ಒಟು 
ಬ 


ಈ) ಕಳೆದ 2 ವರ್ಷಗಳಲ್ಲಿ ಬೆಳೆ ನಷ್ಟ 
ಪರಿಹಾರಕ್ಕೆ ವಿಮಾ 
ರೈತರಿಗೆ 
ಹಣವನ್ನು ಪಾವತಿಸಿದೆ; 


ಇಲ್ಲಿಯ ತನಕ ಎಷ್ಟು 


ತುಮಕೂರು ಜಿಲ್ಲೆಯಲ್ಲಿ 
ಯೋಜನೆಯಡಿ ರೈತರಿಗೆ 
ಮೊತ್ತದ ವಿವರ ಕೆಳಕಂಡಂತಿದೆ 


2017-18 
ಹಂಗಾಮುವಾರು ಒದಗಿಸಲಾದ ಬೆಳೆ ವಿಮೆ ಪರಿಹಾರ 


2018-19 


ಹಾಗೂ 


ರು 
ರ ಫಸಲೆಘಬಮಾ 


ಹಂಗಾಮು 


ವಿಮಾ ಪರಿಹಾರ ಮೊತ್ತ 
(ರೂ.ಕೋಟಿಗಳಲ್ಲಿ) 


} 


2017 ಮುಂಗಾರು 


77.09 


2017-18 ರೈತರು ಬೆಳೆ ವಿಮೆಗೆ ನೊಂದಣಿ 
ಹಿಂಗಾರು & ಬೇಸಿಗೆ ಮಾಡಿರುವುದಿಲ್ಲ. 
2018 ಮುಂಗಾರು 53.16 
2018-19 

0.0092 
ಹಿಂಗಾರು & ಬೇಸಿಗೆ 
ಒಟು, 130.2592 

[ 


ಲ 


ಉ) ಕಳೆದ 2 ವರ್ಷದ ಅವಧಿಯ 


ತುಮಕೂರು ಜಿಲ್ಲೆಯಲ್ಲಿ 2017-18 ಹಾಗೂ 2018-19 


ರ ಫಸಲ್‌ ಬಿಮಾ 


ಫಸಲ್‌ ಬೀಮಾ ಯೋಜನೆಯ | ಯೋಜನೆಯಡಿ ಹಂಗಾಮುವಾರು ಫಲಾನುಭವಿಗಳ ಸಂಖ್ಯೆಯ ವಿವರ 
ಫಲಾನುಭವಿಗಳ ಸಂಖ್ಯೆ ಎಷ್ಟು? ಕೆಳಕಂಡಂತಿದೆ. 
(ತುಮಕೂರು ಜಿಲ್ಲೆ ತಾಲ್ಲೂಕು, 
ಹೋಬಳಿವಾರು ವಿವರ ಹಂಗಾಮು ಫಲಾನುಭವಿಗಳ ಸಂಖ್ಯೆ 
ನೀಡುವುದು) ps 2017ಮುಂಗಾರು 94672 
2017-18ಹಿಂಗಾರು & ರೈತರು ಬೆಳೆ ವಿಮೆಗೆ ನೊಂದಣಿ 
ಬೇಸಿಗೆ ಮಾಡಿರುವುದಿಲ್ಲ. 
; 2018ಮುಂಗಾರು 50142 | 
2018-19ಹಿಂಗಾರು & 30 
ಬೇಸಿಗೆ. 
ಬಟ್ಟು. 144844 
ತುಮಕೂರು ಜಿಲ್ಲೆಯ, : ಹೋಬಳಿವಾರು ಹಂಗಾಮುವಾರು ಫಲಾನುಭವಿಗಳ 
ಸಂಖ್ಯೆಯ -ವಿವರಗಳನ್ನು ಅನುಬಂಧ 1 ಮತ್ತು 2 ರಲ್ಲಿ ನೀಡಿದೆ. 
ಕೃಇ 20 ಕೃತೈೇಉ 2020 
ಸಿ ೨2 ಖು 


ಅನುಬಂಧ-4 LCQ294 
2018-19 ಮುಂಗಾರು ಹಂಗಾಮಿನಲ್ಲಿ ಫಸಲ್‌ ಬಿಮಾ (ವಿಮಾ) ಯೋಜನೆಯಡಿ ತುಮಕೂರು ಜಿಲ್ಲೆಯ ತಾಲ್ಲೂಕು, 
ಹೋಬಳಿವಾರು ಫಲಾನುಭವಿಗಳ ಸಂಖ್ಯೆ ಹಾಗೂ" ಒದಗಿಸಲಾದ: ಬೆಳೆ ನಷ್ಟ ಪರಿಹಾರ ಮೊತ್ತದ ವಿವರ. 
(ರೂ.ಕೋಟಿಗಳಲ್ಲಿ) 
ಫಲಾನುಭವಿಗಳ ಬೆಳೆ ನಷ್ಟ 
ತಾಲ್ಲೂಕು ಹೋಬಳಿ ಸಂಖ್ಯೆ ಪರಿಹಾರ ಮೊತ್ತ 
Chiknayakanahalli Chiknayakanahalli 2246 1.16 
Chiknayakanahalli HANDANAKERE 3969 2.67 
Chiknayakanahalli HULIYARU 3439 3.76 
Chiknayakanahalli KANDIKERE 3200| 1.84 
Chiknayakanahalli KASABA 37 0.00 
Chiknayakanahalli SHETTIKERE 2245 14% 
Gubbi CS PURA 42 0.00 
Gubbi CHELURU 2507 1.15 
Gubbi “JIHAGALAVADI 652 0.34 
Gubbi KADABA 338 0.21 
Gubbi NITTURU 765 0.68 
Koratagere CHANNARAYANADURGA 1730 1.19 
Koratagere HOLAVANAHALLI 3010 2.04 
Koratagere KASABA 1 937 1.09 
Koratagere KOLALA 1948 1.28 
Kunigal HUTRIDURGA ; 3 0.00 
Kunigal KASABA 9 0.00 
[Kunigal KOTTAGERE 33 0.03 
Kunigal YADIYURU 2 0.00 
Madhugiri AID HALLI 7B 2.13 
[Modhugiri DODDERI 1520 0.79 
Madhugiri KASABA 1661 0.92 
Madfiugiri KODIGENAHALLI 1889 1.14 
Madhugiri MIDIGESHI 2609 1.73 
Madhugiri PURAVARA 1293 0.76 
Pavagada IKASABA 3957 4.11 
Pavagada NAGALAMADIKE 4215 6.01 
Pavagada NIDAGAL HOBALlI 3769 4.66 
Pavagada Pavagada 409 0.00 
Pavagada Y N HOSAKOTE 3548 5.00 
Sira BUKKAPATTANA 1344 1.28 
Sira GOWDAGERE 4485 5.99 
Sira HULIKUNTE 4597 5.46 


ಫಲಾನುಭವಿಗಳ ಬೆಳೆ ನಷ್ಟ 
ತಾಲ್ಲೂಕು ಹೋಬಳಿ ಸಂಖ್ಯೆ ಪರಿಹಾರ ಮೊತ್ತ 

Sira |KALLAMBELLA 720 0.51 
Sira KASABA ’ 6915 5.53 
Sira ..|Sira 111 0.20 
Tiptur HONNAVALLI 4 8307 6.58 
Tiptur IKASABA 422 0.07 
Tiptur KIBBANAHALLI 2053 0.74 
Tiptur NONAVINAKERE 2821 2.54 
Tiptur Tiptur 4036 1.37 
Tumakuru HEBBURU 50 0.02 
Tumakuru KASABA 280 0.08] 
Tumakuru KORA 14 0.01 
Tumakuru |URDIGERE 77] 0.06 
Turuvekere DABBEGHATTA 677 0.42 
Turuvekere .|DANDINASHIVARA 32 0.03 
Turuvekere KASABA 293 0.27 
Turuvekere MAYASANDRA 83 0.11 
Turuvekere Turuvekere 5 0.00 

ನಾ sao 77.09) 


2017-18ನೆ ಸಾಲಿನ ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿಸಲ್ಲಿ ರೈತರು ಬೆಳೆ ವಿಮೆಗೆ ನೊಂದಣಿ ಮಾಡಿರುವುದಿಲ್ಲ. 


ಕೃಷಿ ನಿರ್ದೇಶಕರು 


ಅನುಬಂಧ-ಸ್ಲಿ LCQ294 
2018-19 ಮುಂಗಾರು ಹಂಗಾಮಿನಲ್ಲಿ ಫಸಲ್‌ ಬಿಮಾ (ವಿಮಾ) ಯೋಜನೆಯಡಿ ತುಮಕೂರು 
ಜಿಲ್ಲೆಯ ತಾಲ್ಲೂಕು, ಹೋಬಳಿವಾರು ಫಲಾನುಭವಿಗಳ ಸಂಖ್ಯೆ ಹಾಗೂ ಒದಗಿಸಲಾದ ಚಿಳೆ 
ನಷ್ಟ ಪರಿಹಾರ ಮೊತ್ತದ ವಿವರ. (ರೂ. ಕೋಟಿಗಳಲ್ಲಿ) 
ಫಲಾನುಭವಿಗಳ ಬೆಳೆ ನಷ್ಟ 
ತಾಲ್ಲೂಕು ಹೋಬಳಿ ಸಂಖ್ಯೆ ಪರಿಹಾರ ಮೊತ್ತ 
Chiknayakanahalli HANDANAKERE 1297 0.94 
Chiknayakanahalli HULIYARU 341 0.38 
Chiknayakanahalli KANDIKERE 704 0.64 
Chiknayakanahalli KASABA 601 0.43 
Chiknayakanahalli SHETTIKERE 372 0.25 
Gubbi CS PURA 75 0.04 
Gubbi CHELURU 986 1.04 
Gubbi HAGALAVADI 378 0.49 
Gubbi KADABA 197 0.16] 
Gubbi KASABA 34 0.04 
Gubbi NITTURU 702 1.06 
Koratagere CHANNARAYANADURGA 1540 1.63 
Koratagere CHINNAHALLI 1 0.00 
Koratagere HOLAVANAHALLI 2540 5.55 
Koratagere HULIKUNTE 1 0.00 
Koratagere KASABA 1514 2.67] 
Koratagere IKOLALA 1890 2.99 
Kunigal AMRUTTURU 50 0.02 
Kunigal KASABA 4 0.00 
Kunigal YADIYURU 2 0.00 
Madhugiri Al D HALLI 2546 3.70 
Madhugiri DODDERI 533 0.31 
Madhugiri GONDIHALLI 1 0.00 
Madhugiri KASABA 1705 -1.29 
Madhugiri + KODIGENAHALLI 2080 1.80 
Madhugiri KONDAVADI 1 0.00 
Madhugiri MIDIGESHI 1502 1.65 
Madhugiri MUDDENAHALLI 1 0.00 
Madhugiri PURAVARA 2002 1.10 
“IPavagada BYADANUR 9 0.01 
Pavagada DOMMATHAMARI 2 0.01 
Pavagada KASABA 2955] 3.21 
Pavagada [NAGALAMADIKE § 2779 3.35 
Pavagada -JNALIGANAHALLI 2 0.00 
Pavagada NIDAGAL HOBALI 383 0.02 
Pavagada RYAPTE 7 0.01 
Pavagada Y N HOSAKOTE 2840 4.41 
Sira BUKKAPATTANA 2357 2.12 
Sira GOWDAGERE 3781 2.75 
Sira HULIKUNTE 89 0.11 
Sira KALLAMBELLA 635 0.56 
Sira KASABA 6700 5.65 
Sira TALAGUNDA 2 0.00 


ಸಡರಾಧಹ್‌ವಭೌವವಮುಯುಿ ವಾದಾಗ 


/ 


ಫಲಾನುಭವಿಗಳ ಚೆಳೆ ನಷ್ಟ 

ತಾಲ್ಲೂಕು ಹೋಬಳಿ ಸಂಖ್ಯೆ ಪರಿಹಾರ ಮೊತ್ತ 
Tiptur JHONNAVALLI 668| 054 
Tiptur KASABA 667 0.39 
Tiptur KIBBANAHALLI 371 0.40 
Tiptur NONAVINAKERE 371 0.19 
Tumakuru JBELLAYI 139 0.13 
Tumakuru GULURU 21 0.01 
Tumakuru HEBBURU 36 0.02 
Tumakuru [KASABA 6[ 0.00 
Tumakuru KORA 212 0.04 
[Tumakuru URDIGERE 181 0.05 
Turuvekere DABBEGHATTA 489 0.25 
Turuvekere DANDINASHIVARA 78 0.06 
Turuvekere KASABA 523 0.41 
Turuvekere MAYASANDRA 239 0.26 
ಒಟ್ಟು 50142 53.16 

2018-19 ಹಿಂಗಾರು & ಬೇಸಿಗೆ ಹಂಗಾಮಿನಲ್ಲಿ ಫಸಲ್‌ ಬಿಮಾ (ವಿಮಾ) ಯೋಜನೆಯಡಿ 
ತುಮಕೂರು ಜಿಲ್ಲೆಯ ತಾಲ್ಲೂಕು, ಹೋಬಳಿವಾರು ಫಲಾನುಭವಿಗಳ ಸಂಖ್ಯೆ ಹಾಗೂ 
ಒದಗಿಸಲಾದ ಬೆಳೆ ನಷ್ಟ ಪರಿಹಾರ ಮೊತ್ತದ ವಿವರ. (ರೂ.ಕೋಟಿಗಳಲ್ಲಿ) 

Gubbi CHELURU 25 0.0087 
Gubbi HAGALAVADI 0.0003 
Gubbi [KADABA 1 0.0000 
Gubbi KASABA 1 0.0002| 
ಒಟ್ಟು 30] 0.0092| 


ಕೃಷಿ ನಿರ್ದೇಶಕರು 


